ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನ ಕುರಿತು 


ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು)- 
783 (878) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಾನ್ಯ ಶಾಸಕರುಗಳಿಗೆ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ದಿ ಯೋಜನೆಯ ಅನುದಾನವನ್ನು 
ವಾರ್ಷಿಕ 200 ಲಕ್ಷಗಳನ್ನು ನಿಗದಿಪಡಿಸಿದ್ದು, ಈ ಪೈಕಿ ಈವರೆವಿಗೂ ಕೇವಲ ರೂ. 50.00 ಲಕ್ಷಗಳನ್ನು 
ಮಾತ್ರ ಬಿಡುಗಡೆಗೊಳಿಸಲಾಗಿದ್ದು, ಈ ಹಣವು ಸಹ ಏ-2 ಸಮಸ್ಯೆಯಿಂದ 2020ರ ಜನವರಿ ಅಂತ್ಯಕ್ಕೆ 
ಖಾತೆಗಳಿಗೆ ಜಮೆಗೊಂಡಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಆ) ಈಗಾಗಲೇ ಮಾರ್ಜ್‌ 2020ರ ಅಂತ್ಯಕ್ಕೆ ಸಮೀಪದಲ್ಲಿದ್ದರೂ, ಇನ್ನುಳಿದ 150 ಲಕ್ಷಗಳನ್ನು 
ಬಿಡುಗಡೆಗೊಳಿಸದಿರುವುದಕ್ಕೆ ಕಾರಣಗಳೇನು ; ಉಳಿಕೆ ಹಣ ಬಿಡುಗಡೆ ಮಾಡುವುದು ಯಾದಾಗ; 


(ಇ) ಈ ಯೋಜನೆಯ ಕೆ.ಎಲ್‌.ಎಲ್‌.ಎ.ಡಿ. ಅನುಷ್ಠಾನಗೊಳಿಸುವ ಪರಮಾಧಿಕಾರವು ಜಿಲ್ಲಾಧಿಕಾರಿಗಳಿಗೆ 
ಇದ್ದು, ಇದನ್ನು ಇತ್ತೀಚೆಗೆ ಉಪ ವಿಭಾಗಾಧಿಕಾರಿಗಳಿಗೆ ಬದಲಾಯಿಸಲಾಗಿದ್ದು, ಈ ಬದಲಾವಣೆಯಿಂದ 
ಸರ್ಕಾರಕ್ಕೆ ಯಾವ ರೀತಿಯ ಅನುಕೂಲಗಳು ಆಗುತ್ತವೆ ; ಇದರಿಂದ ಸರ್ಕಾರಕ್ಕ ಆಗುವ ಲಾಭಗಳೇನು; 
(ವಿವರ ನೀಡುವುದು) 


(ಈ) ಏ-2 ಸಮಸ್ಯೆಯು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


